ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆಗುರುತಿಲ್ಲದ ಪ್‌ ಸಂಖ್ಯೆ 653 


ಮಾನ್ಯ ಸದಸ್ಯರ ಹೆಸರು 


ಶ್ರೀಿ'ಪ.ಆರ್‌.ರಮೇಶ್‌ 


ಉತ್ತರಿಸಬೇಕಾದೆ ದಿನಾಂಕ 


19.02.2018 . 


ಉತ್ತರಿಸುವೆ ಸಚಿವರು. 


ಮಾನ್ಯ ಸಮಾಜ ಕಲ್ಯಾಣ ಮತ್ತು ಭನ್‌ ವರ್ಗಗಳ 
ಕಲ್ಮಾಣ ಸಚಿವರು 


pL 


el 


ಿ 


ಉತ್ತರ 


KORN 


ಕರ್ನಾಟಕ ರಾಜದ ಎಲ್ಲಾ `ಜಿಲ್ಲೆಗಳಿ 
ವಾಸವಾಗಿರುವ ವರ್ಗ 2ಎಗೆ ಸೇರಿದ ತಿಗಳ 
ಜನಾಂಗದವರಿಗೆ ದೇವರಾಜ ಅರಸು ಹಿಂದುಳಿದ 
ವರ್ಗಗಳ ಅಭಿವೃದ್ಧಿ ನಿಗಮದಿಂದ 201ರಿಂದ 
ಇಲ್ಲಿಯವರೆವಿಗೂ ವಿವಿಧ ಯೋಜನೆ ಹಾಗೂ 
ಕಾರ್ಯಕ್ರಮಗಳಿಂದ ಅನುಕೂಲ ಪಡೆದ 
ಫಲಾನುಭವಿಗಳ ಮಾಹಿತಿಯನ್ನು ವರ್ಷಾವಾರು 
ಹಾಗೂ ಜಿಲ್ಲಾವಾರು ನೀಡುವುದು; ' 


ಸನಾಷರಾನ ಇಸ್‌ ನಮಾನ್‌ ವರ್ಗಗಳ ಅಭಿವೃದ್ಧಿ ನಿಗಮದ 
ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಾಸವಾಗಿರುವ 
ವರ್ಗ 2ಎಗೆ ಸೇರಿದ ತಿಗೆಂ ಜನಾಂಗದವರಿಗೆ 2013 ರಿಂದ 
ಇಲ್ಲಿಯವರೆವಿಗೂ ವಿವಿಧ ಯೋಜನೆ ಹಾಗೂ 
ಕಾರ್ಯಕ್ರಮಗಳಿಂದ ಅನುಕೂಲ ಪಡೆದ ಫಲಾನುಭವಿಗಳ 
ವರ್ಷಾವಾರು ಹಾಗೂ " ಜಿಲ್ಲಾವಾರು ವಿವರಗಳು 
www.karnataka.cov.in/dbcdc ರಲ್ಲಿ ಲಭ್ಯವಿರುತ್ತದೆ. 


ಆ) 


ಕರ್ನಾಟಕ" `ರಾಜ್ಯದ್‌'' ಎಲ್ಲಾ `ಚಕ್ಸಗಳ್ತ 
ವಾಸವಾಗಿರುವ ವರ್ಗ 2ಎಗೆ ಸೇರಿದ ತಿಗಳ 
ಜನಾಂಗದವರಿಗೆ ದೇವರಾಜ' ಅರಸು ಹಿಂದುಳಿದ 
ವರ್ಗಗಳ ಅಭಿವೃದ್ಧಿ ನಿಗಮದಿಂದ 2013ರಿಂದ 
ಇಲ್ಲಿಯವರೆವಿಗೂ ಶಿಕ್ಷಣ ಹಾಗೂ ಉದ್ಯೋಗ 


ಅವಕಾಶಗಳನ್ನು ಕಲ್ಲಿಸಿರುವ ಬಗ್ಗೆ ಮಾಹಿತಿಯನ್ನು 


ವರ್ಪಾವಾರು ಹಾಗೂ ಜಿಲ್ಲಾವಾರು. ನೀಡುವುದು; 


ಡಿ.ದೇವರಾಜ" ಅರಸು" `೬ಂದಾದ "ವಗ್ಗ್‌ಗಢ ಅಭಿವೈದ್ಧಿ 
ನಿಗಮದಿಂದ ತಿಗಳ ಸಮಾಜದ ಅಭಿವೃದ್ಧಿಗಾಗಿ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲು 2016-17 ಮತ್ತು "2017- 18ನೇ ಸಾಲಿನಲ್ಲಿ 
ಪ್ರತ್ಯೇಕವಾಗಿ ಅನುದಾನ ಒದಗಿಸಲಾಗಿರುತ್ತದೆ. ಈ ಅನುದಾನದಿಂದ 
ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳನ್ನು ಕಲ್ಲಿಸಲು 2016-17ನೇ 
ಸಾಲಿನಲ್ಲಿ 310 ಫಲಾನುಭವಿಗಳಿಗೆ ರೂ.747.60ಲಕ್ಷಗಳು ಮತ್ತು 
2017- 18ನೇ ಸಾಲಿನ ಜನವರಿ-2018ರ ಅಂತ್ಯ 997 
ಫಲಾನುಭವಿಗಳಿಗೆ : ರೂ.458. 73ಲಕ್ಷಗಳಲ್ಲಿ ಶಿಕ್ಷಣ. ಮತ್ತು 
ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ. ಜಿಲ್ಲಾವಾರು ಹಾಗೂ 
ವರ್ಷವಾರು .'ಮಾಹಿತಿ ಮೇಲ್ಕಂಡ ಅನುಬಂಧಗಳಲ್ಲಿ 
ಸೇರ್ಪಡೆಯಾಗಿರುತ್ತದೆ. 


ಇ) 


ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 
ವಾಸವಾಗಿರುವ ವರ್ಗ 2ಎಗೆ ತಿಗಳ ಜನಾಂಗಕ್ಕೆ 
ಸೇರಿದ ಸಂಘಸಂಸ್ಥೆಗಳಿಗೆ 205ರಂದ 
ಇಲ್ಲಿಯವರೆವಿಗೂ ಶೈಕ್ಷಣಿಕ ಹಾಗೂ ಸಾಮಾಜಿಕ 


'ಜೆಳವಣಿಗೆ ಸಾನ ಮಂಜೂರಾತಿ ಹಾಗೂ 
ಬಿಡುಗಡೆಯಾಗಿರುವ ಸಂಪೂರ್ಣ ಮಾಹಿತಿಯನ್ನು 
ವರ್ಷಾವಾರು ಹಾಗೂ ಜಿಲ್ಲಾವಾರು ನೀಡುವುದು. 


ನಿಗಮದಿಂದ ತಿಗಳ ಜನಾಂಗಡ್‌ಸಂಘ ಸಂಸ್ಥಗೆ ಶೈಕ್ಷಣಿಕ ಹಾಗಾ 
ಸಾಮಾಜಿಕ ಬೆಳವಣಿಗೆ ಅನುಬಾನ ಒದಗಿಸುವ.” ಯಾವುದೇ 
ಯೋಜನೆ ಅನುಷ್ಠಾನಗೊಳಿಸುತ್ತಿರುವುದಿಲ್ಲ. 


ಸಂ: ಹಿಂವಕ 320 ಬಿಎಂಎಸ್‌ 2018 


HALA 


(ಹೆಚ್‌.ಆರಿಜನೇಯ) 
ಸಮಾಜ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


